RNI No. KARBIL / 2001/ 47147 


ಕರ್ನಾಟಕ ರಾಜ್ಯಪತ್ರ 


ಅಧಿಕೃತವಾಗಿ ಪ್ರಕಟಿಸಲಾದುದು 


ಸಂಪುಟ ೧೪೮ 
Volume 148 


ಬೆಂಗಳೂರು, ಗುರುವಾರ , ಜೂನ್ ೨೦ , ೨೦೧೩ (ಜೇಷ್ಠ ೩೦ , ಶಕ ವರ್ಷ ೧೯೩೫) 
Bangalore , Thursday, June 20 , 2013 ( Jyeishta 30 , Shaka Varsha 1935 ) 


ಸಂಚಿಕೆ ೨೫ 
Issue 25 


- ಭಾಗ ೨ 
ನೇಮಕಗಳು, ಸ್ಥಳ ನೇಮಕಗಳು, ವರ್ಗಾವಣೆಗಳು, ರಜೆ ಮತ್ತು ಅಧಿಕಾರಗಳು, 

ಕರ್ನಾಟಕ ಉಚ್ಚ ನ್ಯಾಯಾಲಯದ ಅಧಿಸೂಚನೆಗಳು 
ಸಿಬ್ಬಂದಿ ಮತ್ತು ಆಡಳಿತ ಸುಧಾರಣಾ ಸಚಿವಾಲಯ 

ಅಧಿಸೂಚನೆ 
ಸಂಖ್ಯೆ : ಸಿಆಸುಇ 152 ಆಸೇ 2013, ಬೆಂಗಳೂರು, ದಿನಾಂಕ : 17ನೇ ಮೇ , 2013. 
ಶ್ರೀ ಮುದ್ದುಮೋಹನ್ , ಕೆ. ಎ . ಎಸ್ (ಸೂಪರ್‌ ಟೈಂ ಸ್ಕೇಲ್) ಅಧಿಕಾರಿ , ವ್ಯವಸ್ಥಾಪಕ ನಿರ್ದೇಶಕರು, ಕರ್ನಾಟಕ ರಾಜ್ಯ ಮಹಿಳಾ ಅಭಿವೃದ್ಧಿ 
ನಿಗಮ , ಬೆಂಗಳೂರು ಇವರನ್ನು ಸಾರ್ವಜನಿಕ ಹಿತದೃಷ್ಟಿಯಿಂದ ದಿನಾಂಕ:07 - 09 - 2012 ರಿಂದ ಜಾರಿಗೆ ಬ 
ನಿರ್ದೇಶಕರು, ( ಆಡಳಿತ ಮತ್ತು ಮಾನವ ಸಂಪನ್ಮೂಲ), ಕೆ. ಪಿ. ಟಿ.ಸಿ.ಎಲ್ ಬೆಂಗಳೂರು ಹುದ್ದೆಯ ಹೆಚ್ಚುವರಿ ಪ್ರಭಾರದಲ್ಲಿರಿಸಿ ಆದೇಶಿಸಲಾಗಿದೆ. 

* ಕರ್ನಾಟಕ ರಾಜ್ಯಪಾಲರ ಆದೇಶಾನುಸಾರ ಮತ್ತು ಅವರ ಹೆಸರಿನಲ್ಲಿ. 

ವಿಶ್ವನಾಥ.ಪಿ.ಹಿರೇಮಠ, 

ಸರ್ಕಾರದ ಅಧೀನ ಕಾರ್ಯದರ್ಶಿ , 
P . R . 308 

ಸಿಬ್ಬಂದಿ ಮತ್ತು ಆಡಳಿತ ಸುಧಾರಣೆ ಇಲಾಖೆ, (ಸೇವೆಗಳು - 2). 


PERSONNEL AND ADMINISTRATIVE REFORMS SECRETARIAT 

NOTIFICATION 
No. DPAR 294 SAS 2013, Bangalore , Dated : 30th April , 2013. 


Dr. J.Ravishankar, IAS (2001), waiting for posting is posted with immediate effect and until further orders as Director, Karnataka 
Rural Water Supply and Sanitation Agency & E /O Joint Secretary to Government, RD & PR Department, Bangalore relieving 
Smt M .Deepa, IAS of additionalcharge. 

By Order and in the name of the Governor of Karnataka, 


U .H .Narayanaswamy, 


Under Secretary to Government, 

DP & AR ( Services -I) 


PR. 309 


PERSONNEL AND ADMINISTRATIVE REFORMS SECRETARIAT 

NOTIFICATION 
No. DPAR 268 SAS 2013( P -1), Bangalore , Dated: 20 May , 2013 . 


Sri Shambhu Dayal Meena, IAS (KN 88 ), Commissioner for Excise , Bangalore is transferred with immediate effect and posted 
until further orders as Principal Secretary to Government, Youth Services Department vice Dr C .Somashekhara , IAS transferred . 


( ೧೫೩ ) 


೧೫೪ 


ಕರ್ನಾಟಕ ರಾಜ್ಯಪತ್ರ, ಗುರುವಾರ, ಜೂನ್ ೨೦, ೨೦೧೩ 


ಭಾಗ ೨ 


Dr C .Somashekhara , IAS , (KN :97 ), Secretary to Government, Youth Services Department is transferred with immediate effect 
and posted until further orders as Commissioner for Excise , Bangalore vice Sri Shambu Dayal Meena, IAS transferred . 

By Order and in the name of the Governor of Karnataka , 

U .H .Narayanaswamy, 

Under Secretary to Government, 
P . R . 310 

DP & AR (Services-I) 


PERSONNEL AND ADMINISTRATIVE REFORMS SECRETARIAT 

NOTIFICATION 
No. DPAR 535 SAS 2012( P), Bangalore, Dated: 6th May , 2013. 


Shri M . Naveen Kumar, IA & AS, is relieved from the post of Managing Director, Mysore Sugar Company Limited, Bangalore 
with immediate effect in view of his appointment as Director (Finance) in Bangalore Metro Rail Corporation Limited , Bangalore. 


By Order and in the name of the Governor of Karnataka , 


P . R . 311 


U .H .Narayanaswamy, 
Under Secretary to Government, 

DP & AR (Services -I) 
PERSONNEL AND ADMINISTRATIVE REFORMS SECRETARIAT 

NOTIFICATION 
No . DPAR 535 SAS 2012(P )(I), Bangalore, Dated : 6th May, 2013. 


Sri N .Prakash , IAS, Managing Director , Karnataka Silk Industries Corporation , Bangalore is placed in additional charge of the 
post ofManaging Director , Mysore Sugar Company Limited , Bangalore until further orders vice Sri M .Naveen Kumar , IA & AS . 


By Order and in the name of the Governor of Karnataka , 


U . H .Narayanaswamy, 
P . R . 312 

Under Secretary to Government, 

DP & AR (Services -I) 
ಸಿಬ್ಬಂದಿ ಮತ್ತು ಆಡಳಿತ ಸುಧಾರಣಾ ಸಚಿವಾಲಯ 

ಅಧಿಸೂಚನೆ 
ಸಂಖ್ಯೆ: ಸಿಆಸುಇ 311 ಸಿಶಾಸೇ 2012 , ಬೆಂಗಳೂರು, ದಿನಾಂಕ: 29ನೇ ಏಪ್ರಿಲ್, 2013. 
ದಿನಾಂಕ : 04 -10 - 2012ರ ಅಧಿಸೂಚನೆಯನ್ನು ಮುಂದುವರಿಸುತ್ತಾ, 2013ನೇ ಸಾಲಿನಲ್ಲಿ 60 ವರ್ಷ ವಯೋಮಿತಿಯು ಪೂರ್ಣಗೊಳ್ಳಲಿರುವ 
ಕರ್ನಾಟಕ ಸರ್ಕಾರ ಸಚಿವಾಲಯದ ಈ ಕೆಳಕಂಡ ಶಾಖಾಧಿಕಾರಿಗಳು ಅವರುಗಳ ಹೆಸರಿನ ಮುಂದೆ ಸೂಚಿಸಿರುವ ದಿನಾಂಕಗಳ ಅಪರಾಹ್ನದಿಂದ ಜಾರಿಗೆ 
ಬರುವಂತೆ ಸರ್ಕಾರಿ ಸೇವೆಯಿಂದ ನಿವೃತ್ತರಾಗಲಿರುವರು . 


ಕ್ರಮ 
ಸಂಖ್ಯೆ 


ಶಾಖಾಧಿಕಾರಿಯ ಹೆಸರು ಮತ್ತು 
ಕಾರ್ಯನಿರ್ವಹಿಸುತ್ತಿರುವ ಇಲಾಖೆ 


ಜನ್ಮ ದಿನಾಂಕ 


ನಿವೃತ್ತರಾಗಲಿರುವ 

ದಿನಾಂಕ 


- 1) 


04 - 04 - 1953 


30 - 04 - 2013 


ಯಶೋಧ ಎಲ್. 
ಸಿಬ್ಬಂದಿ ಮತ್ತು ಆಡಳಿತ ಸುಧಾರಣೆ ಇಲಾಖೆ 
( ಸಿಬ್ಬಂದಿ- 1) 


10 - 04 - 1953 


30 - 04 - 2013 


ನರಸಿಂಹಮೂರ್ತಿ ಎನ್. 
ಸಹಕಾರ ಇಲಾಖೆ 


ಕರ್ನಾಟಕ ರಾಜ್ಯಪಾಲರ ಆದೇಶಾನುಸಾರ ಮತ್ತು ಅವರ ಹೆಸರಿನಲ್ಲಿ, 

ಎಸ್ . ಎನ್. ಕೃಷ್ಣಮೂರ್ತಿ, 

ಸರ್ಕಾರದ ಅಧೀನ ಕಾರ್ಯದರ್ಶಿ , 
ಸಿಬ್ಬಂದಿ ಮತ್ತು ಆಡಳಿತ ಸುಧಾರಣೆ ಇಲಾಖೆ (ಸಿಬ್ಬಂದಿ). 


P . R . 313 


ಭಾಗ ೨ 


ಕರ್ನಾಟಕ ರಾಜ್ಯಪತ್ರ, ಗುರುವಾರ, ಜೂನ್ ೨೦ , ೨೦೧೩ 


೧೫೫ 


ವಾಣಿಜ್ಯ ಮತ್ತು ಕೈಗಾರಿಕೆ ಸಚಿವಾಲಯ 

ಅಧಿಸೂಚನೆ 
ಸಂಖ್ಯೆ : ವಾಕ್ಕೆ 74 ಕೈಸೇವಿ 2012, ಬೆಂಗಳೂರು, ದಿನಾಂಕ: 10ನೇ ಮೇ , 2013 . 
ಕೈಗಾರಿಕೆ ಮತ್ತು ವಾಣಿಜ್ಯ ಇಲಾಖೆಯ ವ್ಯಾಪ್ತಿಯಲ್ಲಿ ಬರುವ ಈ ಕೆಳಕಂಡ ನಿಗಮ / ಮಂಡಳಿ/ ಸಂಸ್ಥೆಗಳ ವ್ಯವಸ್ಥಾಪಕ ನಿರ್ದೇಶಕರ/ ನಿರ್ದೇಶಕರ 
ಹುದ್ದೆಗಳನ್ನು ವೃಂದ ಮತ್ತು ನೇಮಕಾತಿ ನಿಯಮಗಳಿಗೆ ಸೂಕ್ತ ತಿದ್ದುಪಡಿಗಳನ್ನು ತರುವ ಷರತ್ತಿಗೊಳಪಟ್ಟು, ಇಲಾಖೆಯ ಅಪರ ನಿರ್ದೇಶಕರ 
“ಎಕ್ಸ್ ಕೇಡರ್ ” ಹುದ್ದೆಗಳೆಂದು ತಕ್ಷಣದಿಂದ ಜಾರಿಗೆ ಬರುವಂತೆ ಪರಿಗಣಿಸಿ ಆದೇಶಿಸಲಾಗಿದೆ. 

1. ವ್ಯವಸ್ಥಾಪಕ ನಿರ್ದೇಶಕರು, ಶ್ರೀ ನಿಜಲಿಂಗಪ್ಪ ಇನ್‌ಸ್ಫೂಟ್ ಆಫ್ ಶುಗರ್‌, ಬೆಳಗಾವಿ 
2. ನಿರ್ದೇಶಕರು ( ತಾಂತ್ರಿಕ ಕೋಶ), ವಾಣಿಜ್ಯ ಮತ್ತು ಕೈಗಾರಿಕೆ ಇಲಾಖೆ, ವಿಕಾಸಸೌಧ, ಬೆಂಗಳೂರು 
3. ನಿರ್ದೇಶಕರು, ಸಿಡಾಕ್ ಸಂಸ್ಥೆ , ಧಾರವಾಡ 
4. ವ್ಯವಸ್ಥಾಪಕ ನಿರ್ದೇಶಕರು, ಎಂ . ಇ . ಐ . ಬೆಂಗಳೂರು 
5. ವ್ಯವಸ್ಥಾಪಕ ನಿರ್ದೇಶಕರು, ಕರ್ನಾಟಕ ವಿದ್ಯುತ್ ಕಾರ್ಖಾನೆ, ಬೆಂಗಳೂರು 
6. ವ್ಯವಸ್ಥಾಪಕ ನಿರ್ದೇಶಕರು, ಕರ್ನಾಟಕ ರಾಜ್ಯ ಕರಕುಶಲ ಅಭಿವೃದ್ಧಿ ನಿಗಮ , ಬೆಂಗಳೂರು 
7. ಕಾರ್ಯನಿರ್ವಾಹಕ ನಿರ್ದೇಶಕರು, ಕರ್ನಾಟಕ ರಾಜ್ಯ ಪಾನೀಯ ನಿಗಮ ನಿಯಮಿತ, ಬೆಂಗಳೂರು 

ಕರ್ನಾಟಕ ರಾಜ್ಯಪಾಲರ ಆಜ್ಞಾನುಸಾರ ಮತ್ತು ಅವರ ಹೆಸರಿನಲ್ಲಿ, 

ಎಸ್ . ರೇಣುಕಾರಾಧ್ಯ , 
P . R . 314 

ಸರ್ಕಾರದ ಅಧೀನ ಕಾರ್ಯದರ್ಶಿ , 
SC 50 

ವಾಣಿಜ್ಯ ಮತ್ತು ಕೈಗಾರಿಕೆ ಇಲಾಖೆ (ಸೇವೆಗಳು) 


PERSONNEL AND ADMINISTRATIVE REFORMS SECRETARIAT 


NOTIFICATION 


No. DPAR 29 SFP 2013, Bangalore, dated : 18th February, 2013 . 


Sri G . S . Kariyappa , IFS (KN - 92 ), Chief Conservator of Forests (Hassan Circle), Hassan is transferred with immediate effect 
and posted until further orders as Chief Conservator of Forests & Director, Environmental Management & Policy Research 
Institute ( EMPRI), Bangalore vice Smt. Vanashri Vipin Singh , IFS transferred . 

Smt. Vanashri Vipin Singh , IFS (KN - 98 ), Conservator of Forests and Director, Environmental Management & Policy 
Research Institute (EMPRI), Bangalore is transferred with immediate effect and posted until further orders as Conservator of Forests 
(Vigilance ), Bangalore in the existing vacancy. 


By Order and in the Name of the Governor of Karnataka , 


A . R . SRINIVASA MURTHY , 
P . R. 315 

Under Secretary to Government, 

D . P & A . R (Services - V ) 
PERSONNEL AND ADMINISTRATIVE REFORMS SECRETARIAT 

NOTIFICATION 
No. DPAR 24 SFP 2013, Bangalore , dated : 08th March , 2013. 
Shri Nagaraj G . Nayak , SFS , Deputy Conservator of Forests , Karwar Division , Karwar is transferred with immediate effect 
and posted until further orders as Deputy Conservator of Forests , Honnavar Division , Honnavar vice Dr. Ramesh , SFS transferred . 

Dr. Ramesh , SFS , Deputy Conservator of Forests , Honnavar Division , Honnavar is transferred with immediate effect and 
posted until further orders as Deputy Conservator of Forests, Karwar Division , Karwar vice Sri Nagaraj G . Nayak , SFS transferred . 

The officers are directed to relinquish and assume the charge only with effect from 12 - 03 -2013 . 


By Order and in the Name of the Governor of Karnataka , 


A . R . SRINIVASA MURTHY, 
Under Secretary To Government, 

D . P & A . R (Services- V ) 


P . R . 316 


೧೫೬ 


ಕರ್ನಾಟಕ ರಾಜ್ಯಪತ್ರ, ಗುರುವಾರ, ಜೂನ್ ೨೦ , ೨೦೧೩ 


ಭಾಗ ೨ 


ಸಿಬ್ಬಂದಿ ಮತ್ತು ಆಡಳಿತ ಸುಧಾರಣಾ ಸಚಿವಾಲಯ 

ಅಧಿಸೂಚನೆ 
ಸಂಖ್ಯೆ : ಸಿಆಸುಇ 50 ಶಿಸನೇ 2013, ಬೆಂಗಳೂರು, ದಿನಾಂಕ: 18ನೇ ಮಾರ್ಚ್, 2013. 
ಶ್ರೀ ಎಂ . ಬಿ . ಪುರಾಣಿಕ್ , ಅಧ್ಯಕ್ಷರು, ಕರ್ನಾಟಕ ಗೋಸೇವಾ ಆಯೋಗ ಇವರಿಗೆ ತಕ್ಷಣದಿಂದ ಜಾರಿಗೆ ಬರುವಂತೆ ರಾಜ್ಯ ಸಚಿವ 
ಸ್ಥಾನಮಾನವನ್ನು ನೀಡಲಾಗಿದೆ. 

ಎಸ್ . ನಾಗರಾಜಪ್ಪ, 
P . R . 317 

ಸರ್ಕಾರದ ಅಧೀನ ಕಾರ್ಯದರ್ಶಿ -2 , 
SC 100 

ಸಿಬ್ಬಂದಿ ಮತ್ತು ಆಡಳಿತ ಸುಧಾರಣೆ ಇಲಾಖೆ ( ರಾಜ್ಯ ಶಿಷ್ಠಾಚಾರ). 


ಸಿಬ್ಬಂದಿ ಮತ್ತು ಆಡಳಿತ ಸುಧಾರಣಾ ಸಚಿವಾಲಯ 

ಅಧಿಸೂಚನೆ 
ಸಂಖ್ಯೆ : ಸಿಆಸುಇ 37 ಶಿಸನೇ 2013 , ಬೆಂಗಳೂರು, ದಿನಾಂಕ: 14ನೇ ಮಾರ್ಚ್, 2013. 
ಶ್ರೀ ಆರ್ . ಅಬ್ದುಲ್ ರಿಯಾಜ್ ಖಾನ್ , ಅಧ್ಯಕ್ಷರು ಕರ್ನಾಟಕ ರಾಜ್ಯ ವಕ್ಸ್ ಮಂಡಳಿ ಬೆಂಗಳೂರು ಇವರಿಗೆ ತಕ್ಷಣದಿಂದ ಜಾರಿಗೆ ಬರುವಂತೆ 
ರಾಜ್ಯ ಸಚಿವ ಸ್ಥಾನಮಾನವನ್ನು ನೀಡಲಾಗಿದೆ. 


ಕರ್ನಾಟಕ ರಾಜ್ಯಪಾಲರ ಆದೇಶಾನುಸಾರ ಮತ್ತು ಅವರ ಹೆಸರಿನಲ್ಲಿ, 

ಎಸ್. ನಾಗರಾಜಪ್ಪ, 
ಸರ್ಕಾರದ ಅಧೀನ ಕಾರ್ಯದರ್ಶಿ - 2 , 
ಸಿಬ್ಬಂದಿ ಮತ್ತು ಆಡಳಿತ ಸುಧಾರಣೆ ಇಲಾಖೆ ( ರಾಜ್ಯ ಶಿಷ್ಠಾಚಾರ ). 


P . R . 318 


SC 100 


PERSONNEL AND ADMINISTRATIVE REFORMS SECRETARIAT 

NOTIFICATION 
No. DPAR 236 SAS 2013, Bangalore , dated : 10 April, 2013. 
Sri Ajay Seth , IAS (KN 87), Principal Secretary to Government (B & R ), Finance Department is transferred with 
immediate effect and posted until further orders as Commissioner of Commercial Taxes , Bangalore vice Sri Yogendra Tripathi , IAS 
proceeding on central deputation . 

By Order and in the Name of the Governor of Karnataka , 

U . H . NARAYANASWAMY, 

Under Secretary to Government, 
P . R . 319 

D . P & A. R ( Services -I) 


PERSONNEL AND ADMINISTRATIVE REFORMS SECRETARIAT 

NOTIFICATION 
No . DPAR3SAS 2013, Bangalore , dated : 10th April, 2013 . 
The services of Sri Yogendra Tripathi, IAS (KN 85 ), Commissioner of Commercial Taxes, and Bangalore are placed at 
the disposal of Government of India with immediate effect for being appointed as Joint Secretary and Financial Adviser, Ministry of 
Human Resources, Government of India , New Delhi. 

Sri Yogendra Tripathi, IAS is relieved from the State Government with immediate effect to take up the assignment at the 
Centre . 


This is issued in pursuance of the Communication No. 4/3 /2013-EO ( SM .I), dated : 04 -03 -2013 of Department of Personnel & 
Training, Government of India New Delhi. 


By Order and in the Name of the Governor of Karnataka , 

U . H . NARAYANASWAMY, 
Under Secretary to Government, 

D . P & A. R ( Services -I) 


P. R, 320 


ಭಾಗ ೨ 


ಕರ್ನಾಟಕ ರಾಜ್ಯಪತ್ರ, ಗುರುವಾರ , ಜೂನ್ ೨೦, ೨೦೧೩ 


೧೫೭ 


PERSONNEL AND ADMINISTRATIVE REFORMS SECRETARIAT 


NOTIFICATION 


No . DPAR 145 SME 2013, Bangalore, dated : 10 April , 2013. 


Pursuant to appointment of Sri N . C . Muniyappa , IAS (KN 84), Principal Secretary to Government, Labour Department as 
Cooperative Election Commissioner vide Government Notification No . CO 21 CLM 2013, dated 08 -04 -2013, Sri N . C . Muniyappa, IAS 
(KN 84 ) is permitted to retire from service w .e.f. the afternoon of 10 -04 - 2013 under Rule 16 (2 ) of AIS ( DCRB ) Rule , 1958 . The officer is 
also relieved of his present duties in the State Government w .e.f. 10 -04 - 2013 (afternoon ). 


By Order and in the Name of the Governor of Karnataka, 

U . H . NARAYANASWAMY, 
Under Secretary to Government, 

D . P & A. R ( Services -I) 


P . R . 321. 


ಸಿಬ್ಬಂದಿ ಮತ್ತು ಆಡಳಿತ ಸುಧಾರಣಾ ಸಚಿವಾಲಯ 

ಅಧಿಸೂಚನೆ 
ಸಂಖ್ಯೆ: ಸಿಆಸುಇ 28 ಸೇಇಮು 2013 , ಬೆಂಗಳೂರು, ದಿನಾಂಕ : 10ನೇ ಏಪ್ರಿಲ್ , 2013. 
ಶ್ರೀ ವೀರಭದ್ರಸ್ವಾಮಿ , ಉಪ ನಿರ್ದೇಶಕರು, ಭಾಷಾಂತರ ನಿರ್ದೇಶನಾಲಯ , ಬೆಂಗಳೂರು, ಇವರಿಗೆ ರೂ . 40050 -1050 - 45300 -1200 
52500 -1350 -56550ರ ವೇತನ ಶ್ರೇಣಿಯಲ್ಲಿ ನಿರ್ದೇಶಕರ ಹುದ್ದೆಗೆ ಸ್ಥಾನಪನ್ನ ಬಡ್ತಿ ನೀಡಿ ಇವರನ್ನು ನಿರ್ದೇಶಕರು ಭಾಷಾಂತರ ನಿರ್ದೇಶನಾಲಯ 
ಬೆಂಗಳೂರು ಈ ಹುದ್ದೆಗೆ ತಕ್ಷಣದಿಂದ ಜಾರಿಗೆ ಬರುವಂತೆ ನೇಮಿಸಿ ಆದೇಶಿಸಿದೆ. 


ಕರ್ನಾಟಕ ರಾಜ್ಯಪಾಲರ ಆದೇಶಾನುಸಾರ ಮತ್ತು ಅವರ ಹೆಸರಿನಲ್ಲಿ, 

ಜಿ. ಆರ್ . ನಾಗರಾಜ, 
ಸರ್ಕಾರದ ಅಧೀನ ಕಾರ್ಯದರ್ಶಿ - 2, 
ಸಿಬ್ಬಂದಿ ಮತ್ತು ಆಡಳಿತ ಸುಧಾರಣೆ ಇಲಾಖೆ (ಸೇವೆಗಳು -6). 


P . R . 322 


ಸಿಬ್ಬಂದಿ ಮತ್ತು ಆಡಳಿತ ಸುಧಾರಣಾ ಸಚಿವಾಲಯ 

ಅಧಿಸೂಚನೆ 
ಸಂಖ್ಯೆ: ಸಿಆಸುಇ 01 ಸೇಲೋಯು2013 , ಬೆಂಗಳೂರು, ದಿನಾಂಕ: 14ನೇ ಮಾರ್ಚ್, 2013. 
ನಿವೃತ್ತ ಜಿಲ್ಲಾ ನ್ಯಾಯಾಧೀಶರು ಮತ್ತು ಹಾಲಿ ಕರ್ನಾಟಕ ಲೋಕಾಯುಕ್ತದಲ್ಲಿ ಅಪರ ನಿಬಂಧಕರು ( ವಿಚಾರಣೆಗಳು ) ಹುದ್ದೆಯಲ್ಲಿ ಗುತ್ತಿಗೆ 
ಆಧಾರದ ಮೇಲೆ ಕಾರ್ಯನಿರ್ವಹಿಸುತ್ತಿರುವ ಶ್ರೀ ಬಿ. ಯೋಗಿನಾಥ್ ಅವರ ಗುತ್ತಿಗೆ ನೇಮಕಾತಿಯನ್ನು ದಿನಾಂಕ : 10 - 01 - 2013 ರಿಂದ ಒಂದು ವರ್ಷದ 
ಅವಧಿಗೆ ಅವರ ಹಾಲಿ ಗುತ್ತಿಗೆ ನೇಮಕಾತಿಗೆ ಅನ್ವಯವಾಗುತ್ತಿರುವ ಷರತ್ತು ಮತ್ತು ನಿಬಂಧನೆಗಳೊಂದಿಗೆ ಮುಂದುವರಿಸಲಾಗಿದೆ. 


ಡಿ . ನಾಗೇಶ್ ಪಾಟಕ್ , 

ಸರ್ಕಾರದ ಅಧೀನ ಕಾರ್ಯದರ್ಶಿ, 
ಸಿಬ್ಬಂದಿ ಮತ್ತು ಆಡಳಿತ ಸುಧಾರಣೆ ಇಲಾಖೆ (ಸೇವಾ ನಿಯಮಗಳು - 2 ) . 


P . R . 323 


ಸಮಾಜ ಕಲ್ಯಾಣ ಸಚಿವಾಲಯ 

- ಅಧಿಸೂಚನೆ 
ಸಂಖ್ಯೆ : ಸಕಇ 76 ಎಸ್‌ಡಿಸಿ 2013, ಬೆಂಗಳೂರು, ದಿನಾಂಕ: 15ನೇ ಏಪ್ರಿಲ್ , 2013. 
ಶ್ರೀ ಎಂ . ಬಸವರಾಜನಾಯ್ಕ , ಅಧ್ಯಕ್ಷರು, ಕರ್ನಾಟಕ ತಾಂಡಾ ಅಭಿವೃದ್ಧಿ ನಿಗಮ ನಿಯಮಿತ, ಬೆಂಗಳೂರು, ಇವರು ಅಧ್ಯಕ್ಷರ ಸ್ಥಾನಕ್ಕೆ 
ರಾಜೀನಾಮೆ ನೀಡಿರುವುದರಿಂದ ಅವರ ರಾಜೀನಾಮೆಯನ್ನು ಈ ತಕ್ಷಣದಿಂದ ಜಾರಿಗೆ ಬರುವಂತೆ ಸರ್ಕಾರ ಅಂಗೀಕರಿಸಿದೆ. 


ಕರ್ನಾಟಕ ರಾಜ್ಯಪಾಲರ ಆದೇಶಾನುಸಾರ ಮತ್ತು ಅವರ ಹೆಸರಿನಲ್ಲಿ , 

ವಿ . ರತ್ನಮ್ಮ , 
ಸರ್ಕಾರದ ಅಧೀನ ಕಾರ್ಯದರ್ಶಿ - 3, 

ಸಮಾಜ ಕಲ್ಯಾಣ ಇಲಾಖೆ 


P . R . 324 


೧೫೮ 


ಕರ್ನಾಟಕ ರಾಜ್ಯಪತ್ರ, ಗುರುವಾರ, ಜೂನ್ ೨೦, ೨೦೧೩ 


ಭಾಗ ೨ 


ಒಳಾಡಳಿತ ಸಚಿವಾಲಯ 

ಅಧಿಸೂಚನೆ 
ಸಂಖ್ಯೆ : ಒಇ 41 ಪೊಸಿಪ 2013 , ಬೆಂಗಳೂರು, ದಿನಾಂಕ : 12ನೇ ಮಾರ್ಚ್, 2013. 
ನೇಮಕಾತಿ ನಿರೀಕ್ಷಣೆಯಲ್ಲಿರುವ ಶ್ರೀ ಬಿ.ಎ . ಮುತ್ತಣ್ಣ , ಎಸ್. ಪಿ. ( ನಾನ್ ಐಪಿಎಸ್) ಇವರನ್ನು ಹಾಲಿ ಖಾಲಿ ಇರುವ ಡೆಪ್ಯೂಟಿ ಕಮೀಷನರ್ 
ಆಫ್ ಪೊಲೀಸ್, ವಿ. ವಿ.ಐ. ಪಿ. ಸೆಕ್ಯೂರಿಟಿ , ಬೆಂಗಳೂರು ನಗರ ಹುದ್ದೆಗೆ ಸಾರ್ವಜನಿಕ ಹಿತದೃಷ್ಟಿಯಿಂದ, ತಕ್ಷಣದಿಂದ ಜಾರಿಗೆ ಬರುವಂತೆ ಹಾಗೂ 
ಮುಂದಿನ ಆದೇಶದವರೆಗೆ , ವರ್ಗಾಯಿಸಿ ಸ್ಥಳನಿಯುಕ್ತಿಗೊಳಿಸಲಾಗಿದೆ. 

ಕರ್ನಾಟಕ ರಾಜ್ಯಪಾಲರ ಆದೇಶಾನುಸಾರ ಮತ್ತು ಅವರ ಹೆಸರಿನಲ್ಲಿ, 

ಟಿ. ಎನ್. ರವಿಪ್ರಕಾಶ್ , 

ಸರ್ಕಾರದ ಅಧೀನ ಕಾರ್ಯದರ್ಶಿ, 
P . R . 328 

ಒಳಾಡಳಿತ ಇಲಾಖೆ ( ಪೊಲೀಸ್ ಸೇವೆಗಳು - ಎ). 
ಕನ್ನಡ, ಸಂಸ್ಕೃತಿ ಹಾಗೂ ವಾರ್ತಾ ಸಚಿವಾಲಯ 

ಅಧಿಸೂಚನೆ 
ಸಂಖ್ಯೆ : ಕಸಂವಾಪ್ರ 42 ಸ್ವೀಮರ 2013 , ಬೆಂಗಳೂರು, ದಿನಾಂಕ : 12ನೇ ಮಾರ್ಚ್, 2013 . 
2005ರ ಮಾಹಿತಿ ಹಕ್ಕು ಕಾಯ್ದೆಯ 2005ರ ಸೆಕ್ಷನ್ 5 ಯಡಿಯಲ್ಲಿ ಪ್ರದತ್ತವಾದ ಅಧಿಕಾರವನ್ನು ಚಲಾಯಿಸಿ ಪ್ರಧಾನ ಕಾರ್ಯದರ್ಶಿಗಳು 
ಕನ್ನಡ, ಸಂಸ್ಕೃತಿ ಮತ್ತು ವಾರ್ತಾ ಇಲಾಖೆ ಇವರ ಕಛೇರಿಗೆ ಸಂಬಂಧಿಸಿದಂತೆ ಈ ಕೆಳಕಂಡ ಪ್ರಾಧಿಕಾರಗಳನ್ನು ತಕ್ಷಣದಿಂದ ಜಾರಿಗೆ ಬರುವಂತೆ 
ಗೊತ್ತುಪಡಿಸಲಾಗಿದೆ. 


ಸಾರ್ವಜನಿಕ ಮಾಹಿತಿ ಅಧಿಕಾರಿ 


ಸಹಾಯಕ ಸಾರ್ವಜನಿಕ ಮಾಹಿತಿ ಅಧಿಕಾರಿ 


ಮೇಲ್ಮನವಿ ಪ್ರಾಧಿಕಾರ 


(1) ಶ್ರೀ ಜಿ. ಬಿ . ಹೇಮಣ್ಣ 

ಸರ್ಕಾರದ ಅಧೀನ ಕಾರ್ಯದರ್ಶಿ , 
( ಆಡಳಿತ ಕನ್ನಡ) ಕೊಠಡಿ ಸಂಖ್ಯೆ : 1 
ನೆಲ ಮಹಡಿ, ವಿಕಾಸಸೌಧ, 
ಬೆಂಗಳೂರು- 1, ದೂ : 22034042 


ಶ್ರೀಮತಿ ಲಲಿತ 
ಶಾಖಾಧಿಕಾರಿ ( ಆಡಳಿತ ಕನ್ನಡ) ಕೊಠಡಿ 
ಸಂಖ್ಯೆ : 1, ನೆಲ ಮಹಡಿ, ವಿಕಾಸ ಸೌಧ, 
ಬೆಂಗಳೂರು- 1 
ದೂರವಾಣಿ : 22034044 


ಶ್ರೀ ಕೆ. ಸುಧಾಕರ ಶೆಟ್ಟಿ, 
ಸರ್ಕಾರದ ಉಪಕಾರ್ಯದರ್ಶಿ , 
ಕನ್ನಡ, ಸಂಸ್ಕೃತಿ ಮತ್ತು 
ವಾರ್ತಾ, 
ಕೊಠಡಿ ಸಂಖ್ಯೆ : 13 
ನೆಲ ಮಹಡಿ, ವಿಕಾಸ ಸೌಧ, 
ಬೆಂಗಳೂರು-1 
ದೂರವಾಣಿ : 22034079 


( 2 ) . 


ಶ್ರೀ ಎಂ . ಪಿ. ರಂಗನಾಥ, 
ಶಾಖಾಧಿಕಾರಿ (ಸ್ವೀಮರ) ಕೊಠಡಿ ಸಂಖ್ಯೆ : 13, 
ನೆಲ ಮಹಡಿ, ವಿಕಾಸ ಸೌಧ, ಬೆಂಗಳೂರು-1 
ದೂರವಾಣಿ : 22034050 


- 


(2 ) ಶ್ರೀ ಹೆಚ್. ವಿ . ರಾಮಚಂದ್ರರಾವ್ 

ಸರ್ಕಾರದ ಅಧೀನ ಕಾರ್ಯದರ್ಶಿ 
( ಸಂಸ್ಕತಿ) ಕೊಠಡಿ ಸಂಖ್ಯೆ : 1, 
ನೆಲ ಮಹಡಿ, ವಿಕಾಸಸೌಧ, ಬೆಂಗಳೂರು-1 
ದೂರವಾಣಿ : 22034045 


ಶ್ರೀ ನಾಗಭೂಷಣ 
ಶಾಖಾಧಿಕಾರಿ ( ಸಂಸ್ಕೃತಿ), ಕೊಠಡಿ ಸಂಖ್ಯೆ : 1, | 
ನೆಲ ಮಹಡಿ, ವಿಕಾಸ ಸೌಧ, ಬೆಂಗಳೂರು- 1 
ದೂರವಾಣಿ : 22034041 


ಅದೇ - 


- 


ಅದೇ - 


ಶ್ರೀಮತಿ ಸಿ . ಮಂಜುಳ 
ಸರ್ಕಾರದ ಅಧೀನ ಕಾರ್ಯದರ್ಶಿ 
( ವಾರ್ತಾ ) ಕೊಠಡಿ ಸಂಖ್ಯೆ : 13 , 
ನೆಲ ಮಹಡಿ, ವಿಕಾಸ ಸೌಧ, ಬೆಂಗಳೂರು-1, 
ದೂರವಾಣಿ : 22034049 


( 4 ) ಶ್ರೀಮತಿ ಜಯಶ್ರೀ 

ಶಾಖಾಧಿಕಾರಿ ( ವಾರ್ತಾ) ಕೊಠಡಿ ಸಂಖ್ಯೆ : 15 , 
ನೆಲ ಮಹಡಿ, ವಿಕಾಸ ಸೌಧ, ಬೆಂಗಳೂರು- 1 
ದೂರವಾಣಿ : 22034026 


ಕರ್ನಾಟಕ ರಾಜ್ಯಪಾಲರ ಆದೇಶಾನುಸಾರ ಮತ್ತು ಅವರ ಹೆಸರಿನಲ್ಲಿ , 

- ಜಿ. ಬಿ. ಹೇಮಣ್ಣ, 

ಸರ್ಕಾರದ ಅಧೀನ ಕಾರ್ಯದರ್ಶಿ , 
ಕನ್ನಡ, ಸಂಸ್ಕೃತಿ ಹಾಗೂ ವಾರ್ತಾ ಇಲಾಖೆ ( ಸಮನ್ವಯ ) 


P . R . 326 
SC 50 


ಭಾಗ ೨ 


ಕರ್ನಾಟಕ ರಾಜ್ಯಪತ್ರ, ಗುರುವಾರ, ಜೂನ್ ೨೦, ೨೦೧೩ 


೧೫೯ 


ಕಂದಾಯ ಸಚಿವಾಲಯ 


ಅಧಿಸೂಚನೆ 


ಸಂಖ್ಯೆ : ಕಂಇ 175 ಎಎಸ್‌ಡಿ 2012 , ಬೆಂಗಳೂರು, ದಿನಾಂಕ: 23ನೇ ಮಾರ್ಚ್, 2013. 


ಶಿರಸ್ತೇದಾರ್ /ಉಪ ತಹಶೀಲ್ದಾರ್‌ ವೃಂದದಿಂದ ತಹಶೀಲ್ದಾರ್‌ ಗ್ರೇಡ್ - 2 ವೃಂದಕ್ಕೆ ಸರ್ಕಾರದ ಅಧಿಸೂಚನೆ ಸಂಖ್ಯೆ : ಆರ್‌ಡಿ 504 
ಎಎಸ್‌ಡಿ 2013 ದಿನಾಂಕ : 19 -12 - 2012ರಲ್ಲಿ ಪದೋನ್ನತಿ ನೀಡಿ ಆದೇಶಿಸಲಾಗಿದೆ. ಸದರಿ ಆದೇಶದಲ್ಲಿರುವ ಈ ಕೆಳಕಂಡ ಅಧಿಕಾರಿಗಳ ಹೆಸರಿನ 
ಮುಂದೆ ಕಲಂ 4ರಲ್ಲಿದ್ದಂತೆ ಅವರುಗಳ ಹೆಸರನ್ನು ತಿದ್ದಿ , ಓದಿಕೊಳ್ಳತಕ್ಕದ್ದು. 


ಕ್ರ. ಸಂ . 


ಪದನ್ನೋತಿ 
ಅಧಿಸೂಚನೆಯಲ್ಲಿನ 

ಕ್ರ ಸಂಖ್ಯೆ 
- 2 


ತಹಶೀಲ್ದಾರರ ಹೆಸರು 

ಶ್ರೀ /ಶ್ರೀಮತಿ 


ಸರಿಪಡಿಸಿಕೊಳ್ಳಬೇಕಾಗಿರುವ 
ಅಧಿಕಾರಿಯ ಹೆಸರು 


ತೆರೆಸಾ ಫಿಲೋಮಿನಾ ಡಿಸೋಜ 


ತೆರೆಸಾ ಫಿಲೋಮಿನಾ ಡಿಸಿಲ್ಲ 


247 


ನೂರ ಅಹ್ಮದ್ 
ತುಳಸಿ ಪಾಲೇಕರ 


147 


ಎನ. ಬಿ. ಶ್ಯಾಬಾಳ 
ತುಳಸಿ ಹೆಚ್. ಪಾಲೇಕರ 
| ಎಂ . ಎಲ್. ಕಿಲ್ಲೇಕರ 

ಎಂ . ಡಿ. ಸೋಮಕ್ಕಳವರ 


254 


ಮೋಹನ ಲಕ್ಷ್ಮಣ ಕಿಲ್ಲೇಕರ 
ಮಲ್ಲಪ್ಪ ಸೋಮಕ್ಕಳವರ | 


_ 5 


143 


ಕರ್ನಾಟಕ ರಾಜ್ಯಪಾಲರ ಆದೇಶಾನುಸಾರ ಮತ್ತು ಅವರ ಹೆಸರಿನಲ್ಲಿ, 

ಓ . ಎನ್. ಆರೇರ, 
ಸರ್ಕಾರದ ಅಧೀನ ಕಾರ್ಯದರ್ಶಿ, 
ಕಂದಾಯ ಇಲಾಖೆ (ಸೇವೆಗಳು - 3) 


P . R . 325 


ಒಳಾಡಳಿತ ಸಚಿವಾಲಯ 

ಅಧಿಸೂಚನೆ 
ಸಂಖ್ಯೆ : ಒಣ 548 ಪೆಸಿಪ 2012 , ಬೆಂಗಳೂರು, ದಿನಾಂಕ: 01ನೇ ಮಾರ್ಚ್, 2013. 
ದಿನಾಂಕ 28 - 01 - 2013ರ ಅಧಿಸೂಚನೆ ಸಂಖ್ಯೆ : ಒಣ 548 ಪೈಸಿ 2012 ಮುಂದುವರೆದಂತೆ , ರಾಜ್ಯ ಪೊಲೀಸ್ ಇಲಾಖೆಯ ಈ 
ಕೆಳಕಂಡ ಅಡಿಷನಲ್ ಸೂಪರಿಂಟೆಂಡೆಂಟ್ ಆಫ್ ಪೊಲೀಸ್ ವೃಂದದ ಅಧಿಕಾರಿಯವರು 2013ನೇ ಸಾಲಿನಲ್ಲಿ ಅವರ ಹೆಸರಿನ ಮುಂದೆ ನಮೂದಿಸಿರುವ 
ದಿನಾಂಕದಂದು 60 ವರ್ಷಗಳ ವಯೋಮಿತಿಯನ್ನು ಪೂರ್ಣಗೊಳಿಸಲಿದ್ದು, ಸರ್ಕಾರಿ ಸೇವೆಯಿಂದ ವಯೋನಿವೃತ್ತಿಯನ್ನು ಹೊಂದಲಿದ್ದಾರೆ. 


ಕ್ರ. ಸಂ . 


ಅಧಿಕಾರಿರವರ ಹೆಸರು ಮತ್ತು ಹುದ್ದೆ 


ಜನ್ಮ ದಿನಾಂಕ 


ವಯೋನಿವೃತ್ತಿ 
ಹೊಂದಲಿರುವ ದಿನಾಂಕ 


ಅಡಿಷನಲ್ ಎಸ್ . ಪಿ. (ನಾನ್ ಐ . ಪಿ. ಎಸ್ ) 


1. 


01 - 01 - 1954 


31 -12 -2013 


ಶ್ರೀ ಎನ್. ನಾಗರಾಜ, 
ಅಡಿಷನಲ್ ಎಸ್. ಪಿ . ಬೆಂಗಳೂರು ಜಿಲ್ಲೆ 


ಈ ಅಧಿಸೂಚನೆಯನ್ವಯ ನಿವೃತ್ತಿ ಹೊಂದಲಿರುವ ಅಧಿಕಾರಿಗಳಿಂದ ಸರ್ಕಾರಕ್ಕೆ ಬರಬೇಕಾದ ಯಾವುದೇ ಬಾಕಿಯನ್ನು ಅವರ ನಿವೃತ್ತಿ 
ಉಪದಾನದಲ್ಲಿ ತಡೆಹಿಡಿಯುವ ಷರತ್ತಿಗೊಳಪಟ್ಟಿರುತ್ತದೆ. 

ಕರ್ನಾಟಕ ರಾಜ್ಯಪಾಲರ ಆದೇಶಾನುಸಾರ ಮತ್ತು ಅವರ ಹೆಸರಿನಲ್ಲಿ, 

ಟಿ. ಎನ್. ರವಿಪ್ರಕಾಶ್ , 

ಸರ್ಕಾರದ ಅಧೀನ ಕಾರ್ಯದರ್ಶಿ , 
P . R . 327 

ಒಳಾಡಳಿತ ಇಲಾಖೆ ( ಪೋಲೀಸ್ ಸೇವೆಗಳು - ಎ). 


೧೬೦ 


ಕರ್ನಾಟಕ ರಾಜ್ಯಪತ್ರ, ಗುರುವಾರ, ಜೂನ್ ೨೦, ೨೦೧೩ 


ಭಾಗ ೨ 


ಒಳಾಡಳಿತ ಸಚಿವಾಲಯ 

ಅಧಿಸೂಚನೆ 
ಸಂಖ್ಯೆ : ಒಣ 63 ಪೊಸಿಪ 2012 , ಬೆಂಗಳೂರು, ದಿನಾಂಕ: 12ನೇ ಮಾರ್ಚ್, 2013. 
ಶ್ರೀ ಬಸವರಾಜ್ ಎಸ್. ಜಿಳ್ಳೆ, ಕಮಾಂಡೆಂಟ್, ಇಂಡಿಯಾ ರಿಸರ್ವ್ ಬಟಾಲಿಯನ್, ಮುನಿರಾಬಾದ್, ಕೊಪ್ಪಳ ಜಿಲ್ಲೆ ಇವರನ್ನು ಕಮಾಂಡೆಂಟ್ , 
2ನೇ ಪಡೆ, ಕೆ. ಎಸ್ . ಆರ್. ಪಿ . ಬೆಳಗಾವಿ ಇಲ್ಲಿ ಹಾಲಿ ಖಾಲಿ ಇರುವ ಹುದ್ದೆಗೆ ಸಾರ್ವಜನಿಕ ಹಿತದೃಷ್ಟಿಯಿಂದ, ತಕ್ಷಣದಿಂದ ಜಾರಿಗೆ ಬರುವಂತೆ ಹಾಗೂ 
ಮುಂದಿನ ಆದೇಶದವರೆಗೆ, ವರ್ಗಾಯಿಸಿ ಸ್ಥಳನಿಯುಕ್ತಿಗೊಳಿಸಲಾಗಿದೆ. 


P . R . 329 


ಕರ್ನಾಟಕ ರಾಜ್ಯಪಾಲರ ಆದೇಶಾನುಸಾರ ಮತ್ತು ಅವರ ಹೆಸರಿನಲ್ಲಿ, 

ಟಿ. ಎನ್. ರವಿಪ್ರಕಾಶ್ , 
ಸರ್ಕಾರದ ಅಧೀನ ಕಾರ್ಯದರ್ಶಿ , 

ಒಳಾಡಳಿತ ಇಲಾಖೆ ( ಪೋಲೀಸ್ ಸೇವೆಗಳು - ಎ). 
ಒಳಾಡಳಿತ ಸಚಿವಾಲಯ 

ಅಧಿಸೂಚನೆ 
ಸಂಖ್ಯೆ : ಒಣ 519 ಪೊಸಿಪ 2012 , ಬೆಂಗಳೂರು, ದಿನಾಂಕ: 12ನೇ ಮಾರ್ಚ್, 2013 . 


ರಾಜ್ಯ ಪೊಲೀಸ್ ಇಲಾಖೆಯು ಈ ಕೆಳಕಂಡ ಡಿವೈ .ಎಸ್. ಪಿ . ( ಸಿವಿಲ್) ಅಧಿಕಾರಿಗಳನ್ನು ಎಸ್. ಪಿ ( ಸಿವಿಲ್) ( ನಾನ್ ಐಪಿಎಸ್) ಹುದ್ದೆಯ 
ಸ್ವತಂತ್ರ ಪ್ರಭಾರದಲ್ಲಿರಿಸಿ ಈ ಕೆಳಕಂಡ ಖಾಲಿ ಹುದ್ದೆಗಳ ಎದುರಿಗೆ ಸ್ಥಳನಿಯುಕ್ತಿಗೊಳಿಸಲಾಗಿದೆ. 


ಕ್ರಮ ಸಂಖ್ಯೆ 


ಹೆಸರು ಮತ್ತು ಪ್ರಸ್ತುತ ಕಾರ್ಯನಿರ್ವಹಿಸುತ್ತಿರುವ ಹುದ್ದೆ | ವರ್ಗಾವಣೆ ನಂತರ ಸ್ಥಳನಿಯುಕ್ತಿಗೊಳಿಸಿದ 
ಶ್ರೀಯುತರು : 

ಹುದೆ 
ಎಸ್. ಆರ್. ವಿಜಯಕುಮಾರ್ 

ಎಸ್. ಪಿ . ಗುಪ್ತವಾರ್ತೆ , ಬೆಂಗಳೂರು 
ಡಿವೈ . ಎಸ್ . ಪಿ , ತುಮಕೂರು ಉಪ ವಿಭಾಗ, ತುಮಕೂರು ಖಾಲಿ ಹುದ್ದೆ 
ಎ . ಲಾರೆನ್ಸ್, 

ಎಸ್. ಪಿ & ವಿಚಕ್ಷಣಾಧಿಕಾರಿ , 
ಡಿ ವೈ .ಎಸ್. ಪಿ , ಐ. ಜಿ . ಪಿ ರವರ ಕಛೇರಿ, 

ಕೆ. ಪಿ. ಸಿ.ಎಲ್, ಬೆಂಗಳೂರು ಖಾಲಿ ಹುದ್ದೆ 
( ದಕ್ಷಿಣ ವಲಯ ), ಮೈಸೂರು 
ಎಂ . ಎನ್. ಬಾಬುರಾಜೇಂದ್ರ ಪ್ರಸಾದ್, 

ಎಸ್. ಪಿ . ಡಿ. ಸಿ. ಆರ್. ಇ. ಬೆಂಗಳೂರು 
ಎ . ಸಿ. ಪಿ ಜಯನಗರ ಉಪ ವಿಭಾಗ, ಬೆಂಗಳೂರು ನಗರ | ಖಾಲಿ ಹುದ್ದೆ 


ಕರ್ನಾಟಕ ರಾಜ್ಯಪಾಲರ ಆದೇಶಾನುಸಾರ ಮತ್ತು ಅವರ ಹೆಸರಿನಲ್ಲಿ , 

ಟಿ. ಎನ್. ರವಿಪ್ರಕಾಶ್ , 
ಸರ್ಕಾರದ ಅಧೀನ ಕಾರ್ಯದರ್ಶಿ, 
ಒಳಾಡಳಿತ ಇಲಾಖೆ (ಪೊಲೀಸ್ ಸೇವೆಗಳು - ಎ). 


P . R . 330 


ಶಿಕ್ಷಣ ಸಚಿವಾಲಯ 

ಅಧಿಸೂಚನೆ 
ಸಂಖ್ಯೆ : ಇಡಿ 12 ಡಿಜಿಎಂ 2013 , ಬೆಂಗಳೂರು, ದಿನಾಂಕ : 04ನೇ ಮಾರ್ಚ್, 2013. 
ಸಾರ್ವಜನಿಕ ಶಿಕ್ಷಣ ಇಲಾಖೆಯಲ್ಲಿ ಗ್ರೂಪ್- ಎ ಕಿರಿಯ ಶ್ರೇಣಿಯ ಶಿಕ್ಷಣಾಧಿಕಾರಿ ವೃಂದದ ಹುದ್ದೆಯಲ್ಲಿ ನಿಯಮ - 32ರಡಿ ಸ್ವತಂತ್ರ ಪ್ರಭಾರದಲ್ಲಿ 
ಕಾರ್ಯ ನಿರ್ವಹಿಸುತ್ತಿರುವ ಶ್ರೀ ಎನ್. ವಿ . ಹೊಸೂರ, ಕ್ಷೇತ್ರ ಶಿಕ್ಷಣಾಧಿಕಾರಿ , ಮುದ್ದೇಬಿಹಾಳ, ಬಿಜಾಪುರ ಜಿಲ್ಲೆ ಇವರಿಗೆ ಗ್ರೂಪ್- ಎ ಕಿರಿಯ ವೇತನ 
ಶ್ರೇಣಿ (2012ರ ಪರಿಷ್ಕೃತ ವೇತನ ಶ್ರೇಣಿ) 7 28 ,100 -50,100ರಲ್ಲಿ ಭವಿಷ್ಯವರ್ತಿಯಾಗಿ ಅನ್ವಯವಾಗುವಂತೆ ಸ್ಥಾನಪನ್ನ ಬಡ್ತಿ ನೀಡಿ ಅವರು ಪ್ರಸ್ತುತ 
ಕಾರ್ಯ ನಿರ್ವಹಿಸುತ್ತಿರುವ ಹುದ್ದೆ ಮತ್ತು ಸ್ಥಳದಲ್ಲಿಯೇ ಮುಂದುವರೆಸಿ ಆದೇಶಿಸಲಾಗಿದೆ. 

ಕರ್ನಾಟಕ ರಾಜ್ಯಪಾಲರ ಆದೇಶಾನುಸಾರ ಮತ್ತು ಅವರ ಹೆಸರಿನಲ್ಲಿ, 

ಶ್ರೀಪಾದು ಹೆಚ್ . ಎನ್. 

ಸರ್ಕಾರದ ಅಧೀನ ಕಾರ್ಯದರ್ಶಿ , 
P . R . 333 

ಶಿಕ್ಷಣ ಇಲಾಖೆ (ಸಮಿತಿಗಳು ). 


ಸರ್ಕಾರಿ ಕೇಂದ್ರ ಮುದ್ರಣಾಲಯ, ಘಟಕ- 2 , ಬೆಂಗಳೂರು 


